ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲ್ಲೂಕಿನ ಚಿಕ್ಕ ಸಂಗಮದಲ್ಲಿರುವ ನಡುಗಡ್ಡೆಯ ಬಗ್ಗೆ 
ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಲೇತು :- 
1453 (1674) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ 


(ಅ) ಆಲಮಟ್ಟಿ ಹಿನ್ನೀರಿನಲ್ಲಿ ಯಾವ ಯಾವ ರಾಜ್ಯದ ಪಕ್ಷಿಗಳು ಹಾಗೂ ಯಾವ ಯಾವ ರಾಷ್ಟ್ರದ 
ಪಕ್ಲಿಗಳು ವಲಸೆ ಬರುತ್ತಿದೆ; 


(ಆ) ಆಲಮಟ್ಟಿ ಹಿನ್ನೀರಿನ ಪ್ರದೇಶದಲ್ಲಿ, ದೇಶದ ವಿವಿಧ ರಾಜ್ಯಗಳಿಂದ ಮತ್ತು ಜಗತ್ತಿನ ವಿವಿಧ 
ದೇಶಗಳಿಂದ ಬರುವ ಪಕ್ಲಿಗಳ ಸಂರಕ್ಷಣೆಗಾಗಿ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ; ಕಮ 
ತೆಗೆದುಕೊಳ್ಳದಿದ್ದರೆ ಕಾರಣ ನೀಡುವುದು ಇವುಗಳನ್ನು ಪ್ರವಾಸಿಗರಿಗೆ ವೀಕ್ಷಿಸುವ ವ್ಯವಸ್ಥೆ 
ಮಾಡಲಾಗಿದೆಯೇ ; ಮಾಡಿದ್ದಲ್ಲಿ ಯಾವ ಯಾವ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ; ಆಯ್ಕೆ 
ಮಾಡದಿದ್ದರೆ ಕಾರಣ ನೀಡುವುದು; 


(ಇ) ಆಲಮಟ್ಟಿ ಹಿನ್ನೀರಿನಲ್ಲಿ ಸಕಲ ಜಲಚರಗಳು ಬದುಕನ್ನು ಕಾಪಾಡುವುದು ಸರ್ಕಾರದ 
ಕರ್ತವ್ಯವಾಗಿದ್ದು ಪ್ರತಿವರ್ಷ ಬೇಸಿಗೆಯಲ್ಲಿ ಅಣೆಕಟ್ಟಿನ ಹಿನ್ನೀರು ಬತ್ತಿಹೊಗುವ ಹಿನ್ನೆಲೆಯಲ್ಲಿ 
ಜಲಚರಗಳ ಜೀವ ಕಳೆದುಕೊಳ್ಳುತ್ತಿದ್ದ ಇವುಗಳಿಗಾಗಿ ಗರಿಷ್ಟ ಮಟ್ಟ ನೀರು ಸಂಗಹಿಸಲು ಕ್ರಮ 
ಕೈಗೊಳ್ಳಲಾಗುವುದೇ ; 


(ಈ) ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲ್ಲೂಕಿನ ಚಿಕ್ಕ ಸಂಗಮ ದೇವಸ್ಥಾನದ ಎದುರು ನಡುಗಡ್ಡೆ 
ಪ್ರದೇಶವನ್ನು ಪಕ್ನಿಧಾಮ ಮಾಡುವ ಕಾಮಗಾರಿ ಯಾವ ಹಂತದಲ್ಲಿದೆ ; ಕಾಮಗಾರಿ ಕೈಗೊಳ್ಳದಿದ್ದಲ್ಲಿ 
ಕಾರಣವೇನು; 


(ಉ) ಆಲಮಟ್ಟಿ ಹಿನ್ನೀರಿನಿಂದ ಸುಮಾರು ನೂರಾರು ಹಳ್ಳಿಗಳಲ್ಲಿ ರಾಜ್ಯದ ಸಂಶೋಧಕರು ಮತ್ತು 
ಸಂಸ್ಕೃತಿ ಚಿ೦ತಕರು ಕೃಷಿಗೆ ಸಂಬಂಧಿಸಿದ ಸಾಮಗ್ರಿಗಳನ್ನು ಈಗಾಗಲೇ ಸಂಗಹಿಸಿ ಬಾಗಲಕೋಟೆಯ 
ನವನಗರದಲ್ಲಿರುವ ಜಾನಪದ ಸಂಗ್ರಹಾಲಯಕ್ಕೆ ನೀಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 
ಬಂದಿದ್ದಲ್ಲಿ, ಒಟ್ಟು ಎಷ್ಟು ಸಾಮಗ್ರಿಗಳನ್ನು ಸಂಗುಹಿಸಿದ್ಧಾರೆ ಮತ್ತು ಅವುಗಳನ್ನು ಸಂರಕ್ಷಣೆಗೆ ಸರ್ಕಾರ 


ಕ್ರಮ ಕೈಗೊಂಡಿದೆಯೇ? 


